ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವವರು 


318 


ಶ್ರೀ ಕೆ. ಹರೀಶ್‌ಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 06-03-2020 
3 ಪಶ್ನೆ ಉತ್ತರ 
ಸಂ ಸ್ಸ ಮ 
ಅ./ಪೆಸ್ತುತೆ ಚೆಳೆಂಗಡಿ ತಾಲ್ಲೂಕು | ಪಸ್ತುತೆ ಬೆಳ್ತಂಗಡಿ ತಾಲ್ಲೂಕು ವ್ಯಾಪ್ತಿಯಲ್ಲಿ 
ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿ | ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಅಂಗನವಾಡಿಗಳು: 324 
ಸುತ್ತಿರುವ ಒಟ್ಟು 
ಅಂಗನವಾಡಿಗಳ ಸಂಖ್ಯೆ 
ಎಷ್ಟು 
ಆ. | ಇವುಗಳಲ್ಲಿ ಸರ್ಕಾರಿ ಕಟ್ಟಡದಲ್ಲಿ | ಸಂತ ಕಟ್ಟಡದಲ್ಲಿ `ಕಾರ್ಕನಿರ್ವಹಿಸುತ್ತರುವ ಕೇಂದೆಗಳು:316 
ಕಾರ್ಯ ನಿರ್ವಹಿಸುತ್ತಿರುವ | ಇತರೆ ಸರ್ಕಾರಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಹಾಗೂ ಬಾಡಿಗೆ ಕಟ್ಟಡದಲ್ಲಿ | ಕೇಂದ್ರಗಳು: 6 
ಕಾರ್ಯನಿರ್ವಹಿಸುತ್ತಿರುವ ಸಮುದಾಯ ಭವನ:2 
ಅಂಗನವಾಡಿಗಳೆಷ್ಟು; ಬಾಡಿಗೆ ಕಟ್ಟಡಗಳು ಇರುವುದಿಲ್ಲ. 
ಇ. [ಗರಿಷ್ಟ ಹಾಗೂ ಕನಿಷ್ಪ « ಗರಿಷ್ಠ ಮಕ್ಕಳಿರುವ ಅಂಗನವಾಡಿ ಕೇಂದ : 
ಮಕ್ಕಳಿರುವ ಅಂಗನವಾಡಿಗಳು ಪಡಂಗಡಿ 
ಪಸು ಕನಿಷ್ಟ ಮಕ್ಕಳಿರುವ ಅಂಗನವಾಡಿ ಕೇಂದ್ರಗಳು: 
1) ಫಂಡಿಂಜೆ 
2) ಕುತ್ಲೂರು ಮಲೆ(ಮಿನಿ) 


ಮಮ 40 ಐಸಿಡಿ 2020 


(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


